ಫ್ಯಾಗ್ದಾನೊ ಸಮಸ್ಸೆ 
ಒಂದು ರೇಖಾಗಣಿತದ ಪರಿಹಾರ... 


ಉಜಲ್‌ ರಾಣೆ ಗರಿಷ್ಠೀಕರಣ ಅಥವ ಕನಿಷ್ಠ್ಟೀಕರಣದ ಒಂದು ಸಮಸ್ಯೆಯನ್ನು ನೋಡಿದಾಗ, ನಾವು 
ಸಾಮಾನ್ಯವಾಗಿ ಕಲನ ಅಥವ ರೇಖಾತ್ಮಕ ಕ್ರಮವಿಧಿರಚನೆಯ ಬಗ್ಗೆ ಯೋಚಿಸುತ್ತೇವೆ. 
ಆದರೆ ವಾಸ್ತವದಲ್ಲಿ ಸಮಸ್ಯೆಗಳು ಒಂದು ನಿರ್ದಿಷ್ಟ ಸಾಧನಕ್ಕೆ ಬಂಧಿತವಾಗಿರುವುದಿಲ್ಲ 
ಮತ್ತು ನಾವು ಪೌಢಶಾಲಾ ತೀಖಾಗಣಿತ ಅಥಾ ಸ್ಪಲ್ಪ ಭೌತಶಾಸ್ತ್ರ ದಂತಹ 
ಯಾವುದಾದರೂ ವಿಭಿನ್ನ ಪ್ರಯತ್ನವನ್ನು ಮಾಡಲು ಸ ಸದಾಕಾಲ ಮುಕ್ತವಾದ ಅವಕಾಶ 
ಹೊಂದಿರುತ್ತೇವೆ. 


ಅಂತಹ ಒಂದು ಕನಿಷ್ಠೀಕರಣದ ಸಮಸ್ಯೆಯನ್ನು ನೋಡೋಣ: ಅಮೆರಿಕಾ ರಕ್ಷಣಾ 
ಸಚಿವಾಲಯದ ಪ್ರಧಾನ ಕಚೇರಿಯಾದ ಪೆಂಟಗನ್ನಿಂದ ಸ್ಫೂರ್ತಿಗೊಂಡು, ಗಣಿತದ 
ಇಲಾಖೆಯು ದ ಟ್ರಿ 4ಯಾಂಗಲ್‌ ಅನ್ನು ನಿರ್ಮಿಸಿದೆ. ಈ ತ್ರಿಕೋನಾಕಾರದ ಕಟ್ಟಿಡದಲ್ಲಿ 
ಮೂರು ವಿಭಾಗಗಳಿದ್ದು ಅವುಗಳಿಗೆ ಕ್ರಮವಾಗಿ ಆರ್ಯವಟಿ, ಬ್ರಹ್ಮಗುಪ್ತ ಮತ್ತು 
ಚಂದ್ರಶೇಖರ್‌ ಅವರುಗಳ ಹೆಸರುಗಳ ಮೊದಲ ಅಕ್ಷರಗಳ ಆಧಾರದ ಪೇಲೆ ವ ಎಬಿಸಿ 
ಎಂದು ಹೆಸರಿಸಲಾಗಿದೆ. ವಿಭಾಗಗಳ ಪ್ರವೇಶದ್ದಾರಗಳು ಮಧ್ಯದ ಅಂಗಳಕ್ಕೆ 
ತೆರೆದುಕೊಳ್ಳುವಂತಿದ್ದು ಅವು ತ್ರಿಕೋಡಾಕಾರದ. SR ಸೇರಿಸಲ್ಪಟ್ಟಿವೆ. 
ಗಣಿತಶಾಸ್ತ್ರಜ್ಞರ ನಿಕಟಿ ಪರಸ್ಪರ ವಿಚಾರ ವಿನಿಮಯಕ್ಕಾಗಿ, ವಿಭಾಗೀಯ ದ್ವಾರಗಳನ್ನು 
ತಲುಪುವ ಕಾಲುದಾರಿಯ ಉದ್ದವನ್ನು ಕಡಿಮೆಗೊಳಿಸಲು ತೀರ್ಮಾನಿಸಲಾಯಿತು - 
ಅತ್ಯುತ್ತಮವಾದ ರೀತಿಯಲ್ಲಿ ವಿಭಾಗೀಯ ದ್ವಾರಗಳನ್ನು ಇರಿಸುವುದರ ಮೂಲಕ. 


ನೀವು ಅತಿ ಕಡಿಮೆ ಕಾಲುದಾರಿಯ ಉದ್ದವನ್ನು (ಪರಿಧಿಯನ್ನು) ಕಂಡುಹಿಡಿಯಬಲ್ಲಿರ? 


< 96 ಬ 


ಚಿತ್ರ1. ದ ಟ್ರಯಾಂಗಲ್‌ 


ಮುಖ್ಧ್ಯಪದಗಳು: ಅತ್ಕುತ್ತಮಗೊಳಿಸುವಿಕೆ ತ್ರಿಕೋನ, ಅಂಡಾಕೃತಿ, ಏಕಸಂಗಮೀಯ, 
ಸದೃಶ ತ್ರಿಕೋನ, ಕೊಸ್ಟೆನ್‌ ನಿಯಮ, ಪ್ರತಿಬಿಂಬ, ಫರ್ಮಾನ ತತ್ವ 


18 ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


ಚಿತ್ರ2 


ps] 


ಐತಿಹಾಸಿಕ ಉಲ್ಲೇಖ: ಈ ಕೆಳಕಂಡಂತೆ ನಿರೂಪಿಸಿದ ಈ 
ಸಮಸ್ಯೆಯ ಅಮೂರ್ತ ನಿರೂಪಣೆಯೊಂದನ್ನು ಗಿಯೋವನಿ 
ಫಾಜ್ಞಾನೋ ಮೊದಲು ಪರಿಹರಿಸಿದರು: “ಒಂದು ಲಘುತ್ರಿಕೋನ 
(POR) ವನ್ನು ಕೊಟ್ಟಿರುವಾಗ, ಕನಿಷ್ಠ ಪರಿಧಿಯ 
ಅಂತರ್‌ತ್ರಿಕೋನ (ABC) ವನ್ನು ಕಂಡುಹಿಡಿಯಿರಿ”. 


[ಟಿಪ್ಪಣಿ: PR ತ್ರಿಕೋನವು ಲಘುತ್ರಿಕೋನವಾಗಿರಬೇಕೆಂಬುವ 
ನಿರ್ಬಂಧವು ಗೊಂದಲಕ್ಕೆ ಎಡೆ ಮಾಡಬಹುದು. ತ್ರಿಕೋನವು 
ಲಂಬಕೋನ ಅಥವಾ ವಿಶಾಲಕೋನವಾಗಿದ್ದರೆ ಏನಾಗುತ್ತದೆ? 
PQR coಬಕೋನ ಅಥವಾ ವಿಶಾಲಕೋನವಾಗಿದ್ದರೆ, 
ಅತ್ಯುತ್ತಮಗೊಳಿಸುವಿಕೆಯ ಸಮಸ್ಯೆಯು ಗೌಣವೆನಿಸುತ್ತದೆ. 
ಇದರ ಕಾರಣವನ್ನು ಈ ಲೇಖನದ ಉಪಬಂಧದಲ್ಲಿ 
ವಿವರಿಸಲಾಗಿದೆ.] 


ಫ್ಯಾಗ್ಗನೋ ಇದನ್ನು ಪರಿಹರಿಸಲು ಕಲನ ಶಾಸ್ತ್ರ ಸ್ರವನ್ನು 
(ಕ್ಯಾಲ್ಕುಲಸ್‌ ಸ್‌) ಉಪಯೋಗಿಸಿದ್ದು, ಆದರೆ ನಾವುಸ ಸ್ವಲ್ಪ 
ರೇಖಾಗಣಿತ ಮತ್ತು ಲಘು ಪ್ರಮಾಣದಲ್ಲಿ ಭೌತವಿಜ್ಞಾನವನ್ನು 
ಕೂಡ ಪ್ರಯತ್ನಿಸೋಣ! 


ಮೊದಲಿಗೆ, ನಾವು ಸ್ವಲ್ಪ ಮಟ್ಟಿಗೆ ಈ ಸಮಸ್ಯೆಯನ್ನು 
ಬಗಹರಿಸಲಾಗಿದೆ ಮತ್ತು ಈಗಾಗಲೆ ಗೇಟ್‌ A ಮತ್ತುಔ ಗಳ 
ಅತ್ಯುತ್ತಮ ಸ್ಥಾನಗಳನ್ನು | ಕಂಡುಹಿಡಿದ್ದೇವೆ ಎಂದು 
ಊಹಿಸಿಕೊಳ್ಳೋಣ. ಮತ್ತು ಈಗ ನಾವು 4-C-B ಯ ಉದ್ದವನ್ನು 
ಕನಿಷ್ಠೀಕರಿಸಬೇಕು. 


ಯಾವುದಾದರೂ ಪಥ A-€೦-B ಯನ್ನು ದಾರವಾಗಿ ಪರಿಗಣಿಸಿ 
ಮತ್ತು ಅದರ ತುದಿಗಳಾದ ಸಿ ಮತ್ತು ಔ ಗಳು ಪಿನ್ನುಗಳಿಂದ 
ಸ್ಥಿರಗೊಳಿಸಲಾಗಿವೆ ಎಂದುಕೊಳ್ಳಿ. ಇದು ನಿಮಗೆ 
ಯಾವುದನ್ನಾದರೂ ನೆನಪಿಸುತ್ತಿದೆಯೆ? ನಿಜ; ಇದು 
ಅಂಡಾಕ ತಿಯನ್ನು ನಕಾಶೆಯಾಗಿ ಬರೆಯುವ ಕ್ರಮವಾದ 
ದಾರಗಳು ಮತ್ತು ಸೂಜಿಗಳ (ಸ್ಪಿಂಗ್ಸ್‌ ಹ ಪಿನ್ಸ್‌) ನಿಧಾನ! 


ಮೇಲಿನ ಚಿತ್ರದಲ್ಲಿ ನೀಲಿ ಚುಕ್ಕೆಯ ರೇಖೆಗಳಲ್ಲಿ ತೋರಿಸಿದಂತೆ, 
A-C-B ಯ ಒಂದು ನಿರ್ದಿಷ್ಟ ಉದ್ದಕ್ಕೆ A ಮತ್ತು B ನಾಭಿಗಳಾಗಿ, 
C ಬಿಂದುವು ಅಂಡಾಕೃತಿಯ ಮೇಲೆ ಇರುತ್ತದೆ. 


ಇಂತಹ ಒಂದು ಅಂಡಾಕೃತಿ, ಸಾಮಾನ್ಯವಾಗಿ, R್ಲ ರೇಖೆಯನ್ನು 


ಎರಡು ಬಿಂದುಗಳಲ್ಲಿ ಛೇಧಿಸುತ್ತದೆ. (ಅದನ್ನು €] ಮತ್ತು €, 
ಎಂದುಕೊಳ್ಳೋಣ). 


ಈಗ, ನಾವು “ದಾರದ” ಉದ್ದವನ್ನು ಕಡಿಮೆ ಮಾಡಿದರೆ, 
ಅಂಡಾಕೃಶಿಯು ಒಳಮುಖವಾಗಿ ಕುಗ್ಗುತ್ತದೆ, ಮತ್ತು ನಮಗೆ 
“ಸಮಾನಕೇಂದ್ರ ಬಿಂದು” ಇರುವ, ಎರಡು ಛೇದಿತ' 
ಬಿಂದುಗಳನ್ನು Cc, ಮತ್ತು €) ಸಮೀಪಕ್ಕೆ ತರುವ ಅಂಡಾಕೃತಿ 
ಸಿಗುತ್ತದೆ. ನಾವು ದಾರದ 'ಅಳೆತೆಯನ್ನು ಕಡಿಮೆ ಮಾಡುವುದನ್ನು 
ಮುಂದುವರೆಸಿದರೆ, ಕೊನೆಯದಾಗಿ ಎರಡು ಛೇದಿತ 
ಬಿಂದುಗಳು, ಒಂದು ಬಿಂದುವಿನಲ್ಲಿ (€) ವಿಲೀನಗೊಂಡು, (€) 
ಬಿಂದುವಿನಲ್ಲಿ R೦2 ರೇಖೆಯು ಅಂಡಾಕೃಕಶಿಗೆ 
ಸ್ಪರ್ಶರೇಖೆಯಾಗುತ್ತದೆ. ಆಗ ನಾವು ಅಂಡಾಕೃತಿಯ 
ಸ್ಪರ್ಶರೇಖಿಯ ಒಂದು ಕುತೂಹಲಕಾರಿ ಗುಣಲಕ್ಷಣವನ್ನು 
ಉಪಯೋಗಿಸಬಹುದು. 


ಗುಣಲಕ್ಷಣ: ಅಂಡಾಕೃತಿಯ ಸ್ಪರ್ಶರೇಖಿಯು ಎರಡು 
ನಾಭಿಗಳಿಗೆ (೯; ಮತ್ತು F,) ಸ್ಪರ್ಶತೆಯ ಬಿಂದು (7) ವನ್ನು 
ಸೇರಿಸುವ ಎರಡೂ ರೇಖೆಗಳತ್ತ (೯17೬7) ಸಮವಾಗಿ 
ಬಾಗಿರುತ್ತದೆ. 


ಎರಡು ನಾಭಿಗಳನ್ನು ಈಗಾಗಲೇ ಕಂಡುಹಿಡಿದಿರುವಂತಹ 
ಎರಡು ದ್ವಾರಗಳು ಮತ್ತು (7) ಅನ್ನು ಆ ಸ್ಪರ್ಶರೇಖೆಯು 
ಪ್ರತಿನಿಧಿಸುವ ಮೂರನೇ ವಿಭಾಗದ ದ್ವಾರ ಎಂದು ಭಾವಿಸಿ. 


ಶ್ಯ 

A 

5) 
(> 


ಮ 


ಚಿತ್ರ4 


p್‌] 


ತೀರ್ಮಾನ: ಅತ್ಯುತ್ತಮವಾದ ಅಂತರ್ದಾಖಲಾದ ABC 
ತ್ರಿಕೋನದ ಬದಿಗಳು, ಹೊರಗಿನ ತ್ರಿಕೋನ ?೧Rನ 
ಬಾಹುಗಳಿಗೆ ಸಮಾನವಾದ ಪ್ರಮಾಣದಲ್ಲಿ ಬಾಗಿರುತ್ತವೆ. 


ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


19 


20 


ಆಶ್ಚರ್ಯವೆಂದರೆ ಈ ಫಲಿತಾಂಶವನ್ನು ಭೌತ ವಿಜ್ಞಾನದ 
ಫರ್ಮಾನ ತತ್ತ್ವವನ್ನು ಬಳಸಿಕೊಂಡು ಕೂಡ ಪಡೆಯಬಹುದು. 


S P 


ಘಫರ್ಮಾನ ತತ್ವ: ಬೆಳಕು ಎಂದಿಗೂ ತ್ವರಿತ ಹಾದಿಯನ್ನು 
ಹಿಡಿಯುತ್ತದೆ. 


ಮೇಲಿನ ಚಿತ್ರದಲ್ಲಿ ತೋರಿಸಿದ ಹಾಗೆ, ಮೂಲದಿಂದ (5) 
ಬರುತ್ತಿರುವ ಬೆಳಕಿನ ಒಂದು ಕಿರಣವು, ಒಂದು ಸಮತಲ 
ದರ್ಪಣದಲ್ಲಿ (M) ಪ್ರತಿಫಲಿತವಾಗಿ ಒಂದು ಬಿಂದುವಿಗೆ (P) 
ತಲುಪುವುದಕ್ಕೆ ಮೇಲಿನ ತತ್ವವನ್ನು ಅನ್ವಯಿಸೋಣ. ಫರ್ಮಾನ 
ತತ್ವದ ಪ್ರಕಾರ, ಎಸ್‌ (5) ಯಿಂದ ದರ್ಪಣದ ಮೂಲಕ ಪಿ (P) 
ಗೆ 5-M-P ಅತಿ ಚಿಕ್ಕ ಹಾದಿಯಾಗಿರಬೇಕು. 


ಬೀಳುವ ಕಿರಣ (5M) ಮತ್ತು ಪ್ರತಿಫಲಿತ ಕಿರಣ (MP) 
ಲಂಬರೇಖೆಗೆ ಮತ್ತು ದರ್ಪಣಕ್ಕೆ ಸಮನಾಗಿ ಬಾಗಿರುತ್ತದೆ ಎಂದು 
ನಮಗೆ ಮೂಲಭೂತ ದೃಗ್ನಿಜ್ಞಾನದಿಂದ ತಿಳಿದಿದೆ - ಇದು ಈ 
ಮೊದಲು ರೇಖಾಗಣಿತವನ್ನು ಉಪಯೋಗಿಸಿ ತಲುಪಿದ 
ತೀರ್ಮಾನವೆ! 


ಆದ್ದರಿಂದ, ಅಂತರ್‌ದಾಖಲಾಗಿರುವ ಅತ್ಸುತ್ತಮವಾದ 
ತ್ರಿಕೋನದ (4B) ಎಲ್ಲಾ ಬದಿಗಳು ಹೊರಗಿನ ತ್ರಿಕೋನದ 
(PQR) ಬದಿಗಳಿಗೆ ಸಮನಾಗಿ ಬಾಗಿರಬೇಕು ಎಂದು 
ತೀರ್ಮಾನಿಸುತ್ತೇವೆ. 


P 


PAR 


R Cc Q 


ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


NಡRC, APAB ಮತ್ತು ABC್ಲ ಗಳಲ್ಲಿ (ಚಿತ್ರಗಳು 6 ಮತ್ತು 
7): 
LZR+y+a=180, 
LQ+PB+7Y= 180°. 
ಮೂರು ಸಮೀಕರಣಗಳನ್ನು ಕೂಡಿದಾಗ, ನಮಗೆ, 
(ZR+LZP+L2Q)+20+B+y)=3x180° 
ಸಿಗುತ್ತದೆ. 

ಇದರಿಂದಊ +8 +7 = 180°, ಮತ್ತು2R= 8, 2P =, 
10 = ॥ ಉತ್ಪತ್ತಿಯಾಗುತ್ತದೆ. 

ಆದ್ದರಿಂದ AARC, APAB ಮತ್ತು ABCQNಳ APQRA 
ಸಮಾನವಾಗಿವೆ. 


x,y,z ಗಳು ಸ್ಫARಲC, ಸ್ಥPAಸB ಗಳೆ ಅಂಶ ಪ್ರಮಾಣಗಳು 
ಆಗಿರಲಿ ಮತ್ತು ABC ಗೆ AಿೌಂR ಅನುಕ್ರಮವಾಗಿ 
ಸಂಬದ್ಧವಾಗಿರಲಿ. 


LP+n+B=180°, 


p,q, = ಕ್ರಮವಾಗಿ್ಣಲ್ಲ, PR ಮತ್ತು PQ ಬದಿಗಳು ಆಗಿರಲಿ; 
ಆಗ, 


p=xq+Zr, q=xptyr, T=Yyq+zp. 
x ಗಾಗಿ ಏಕಕಾಲದಲ್ಲಿ ಪರಿಹರಿಸುವುದರಿಂದ, ನಮಗೆ ಈ 

q> + p? ವರಿ 
ಕೆಳಗಿನ ಸಮೀಕರಣ ದೊರಕುತ್ತದೆ. 1 ರ್‌ ಇದು 
೦s R ಗೆ ಸಮವಾಗಿರುತ್ತದೆ. 
ಹಾಗಾಗಿ, 
RC = RPcosR. 


ಇದು ಲಂಬಕೋನತ್ರಿಕೋನವಾಗಿದ್ದರೆ ಮಾತ್ರ ಸಾಧ್ಯವಾಗುತ್ತದೆ. 
ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, (?) ಯಿಂದ 
ಚಿಮ್ಮಿದ ಎತ್ತರಸೂಚಕ ರೇಖೆಗೆ (೦) ಪಾದವಾಗಿದೆ. 


ಸಮಮಿತಿಯ ಪ್ರಕಾರ (4) ಮತ್ತು (B) ಬಿಂದುಗಳು ಸಹ 
ಕ್ರಮವಾಗಿ ಎತ್ತರಗಳನ್ನು ಸೂಚಿಸುವ ರೇಖೆಗಳ 
ತಳಬಿಂದುಗಳಾದ (೧) ಮತ್ತು (R) ಗಳಲ್ಲಿ ಇರುತ್ತವೆ. 


p 


PAN 
Wa 


xp 


ಚಿತ್ರ8 


ಆದ್ದರಿಂದ ಆಪೇಕ್ಷಿತ ತ್ರಿಕೋನವು ಆರ್ಥಿಕ್‌ ತ್ರಿಕೋನ - ಮೂರು 
ಎತ್ತರಸೂಚಕ ರೇಖೆಗಳ ಪಾದಗಳನ್ನು ಅದರ ಶೃಂಗಗಳನ್ನಾಗಿ 
ಹೊಂದಿರುವ ತ್ರಿಕೋನ. 


ಈಗ ಪರಿಧಿಗೆ: 
ಪರಿಧಿ = pcosP + qcosQ + rcosR. 
ಕೊಟ್ಟಿರುವ ವಿಭಾಗಗಳ ಉದ್ದಗಳನ್ನು ಅನ್ವಯಿಸಿದಾಗ, p - 96, 


q=64r=80, 
642? + 80> — 962 
p-cosP =96x 7ರ 12, 
q-cos 0-61 
r-cosR =80» 


ಆದ್ದರಿಂದ ಕನಿಷ್ಠ ಪರಿಧಿಯು 45 + 48 +12 = 105 
ಅಂಶಗಳು. 


ಲೇಖಕರಿಂದ ಹೆಚ್ಚುವರಿ ಟಿಪ್ಪಣಿ: ನಾನು ಎರಡು ಪರಿಹಾರಗಳ ಎರ- 
ಡು ವಿಡಿಯೋಗಳನ್ನು ಸೃಷ್ಟಿಸಿದ್ದೇನೆ ಮತ್ತು ಅವನ್ನು ಆನ್ಸೈನ್‌ನಲ್ಲಿ 
ಇರಿಸಿದ್ದೇನೆ. ಇಲ್ಲಿದೆ ಅವುಗಳ ಚಿಕ್ಕ ಯುಆರ್‌ಎಲ್‌: 


https://www.youtube.com/watch?v=tnaNT5_V9nk 
http:/ /tinyutl.com/FagnanoPhysical 


ದಯವಿಟ್ಟು ಅವುಗಳನ್ನು ಪೂರ್ಣ ಪರದೆಯಲ್ಲಿ ವೀಕ್ಷಿಸಿ. ಎರ- 
ಡೂ ವೀಡಿಯೋಗಳು ಉದ್ದಕ್ಕೂ ಶೀರ್ಷಿಕೆಗಳನ್ನು ಹೊಂದಿವೆ. 


ಉಜ್ವಲ್‌ ರಾಣೆಯವರು ತರಬೇತಿಯ ಮೂಲಕ ಮೆಕ್ಕಾನಿಕಲ್‌ ಇಂಜಿನಿಯರ್‌; ಇವರು ಐಐಟಿ ಮದ್ರಾಸ್‌ (ಮಷೀನ್‌ 
ಡೈನಮಿಕ್ಸ್‌) ಮತ್ತು ಆರಿಜೋನಾ ಸ್ಟೇಟ್‌ ಯುನಿವರ್ಸಿಟಿ, ಯುಎಸ್‌ಎಯಿಂದ (ಕಂಪ್ಯೂಟರ್‌ ಏಡೆಡ್‌ ಜಿಯೋಮೆಟ್ರಿಕ್‌ 
ಡಿಸೈನ್‌) ಸ್ನಾತ್ತಕೋತ್ತರ ಪದವಿಗಳನ್ನು ಗಳಿಸಿದ್ದಾರೆ. ಇವರಿಗೆ ಗಣಿತ ಮತ್ತು ಭೌತಶಾಸ್ತ್ರದ ವಿಷಯಗಳನ್ನು ದೃಶ್ಯರೂಪದಲ್ಲಿ 
ಪ್ರತಿನಿಧಿಸುವ ವಿಶೇಷ ಆಸಕ್ತಿಯಿದೆ; ಈ ಕ್ರಮವನ್ನು ಅವರು ತಮ್ಮ ತರಗತಿಯಲ್ಲಿ ಇಂಜಿನಿಯರಿಂಗ್‌, ಭೌತಶಾಸ್ತ್ರ, ಮತ್ತು 
ಗಣಿತವನ್ನು ಬೋಧಿಸುಲ್ಲಿಯೂ ಬಳಸುತ್ತಾರೆ. ಅಲ್ಲದೆ ತಮ್ಮದೇ ಆನ್‌ಲೈನ್‌ ವಾಹಿನಿಯ ಮೂಲಕವೂ ಯೂಟ್ಯೊಬ್‌ನಲ್ಲಿ 
ಬೋಧನೆ ನೀಡುವಲ್ಲಿ ನಿರತರಾಗಿದ್ದಾರೆ. ಆ ಯೂಟ್ಯೊಬ್‌ನ ಕೊಂಡಿ: 


https://www.youtube.com/user/UjjwalRane. ಅವರನ್ನು ಚjಟkaka@gmail.com ನಲ್ಲಿ ತಲುಪಬಹುದು. 


ಅನುವಾದ: ಸಹನಾ ರಾವ್‌ 


ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


